ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 893 
2. ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
3. ಉತ್ತರಿಸಬೇಕಾದ ದಿನಾಂಕ 12-03-2020 
4. ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
ಪ್ರಶ್ನೆಗಳು ಉತ್ತರಗಳು 
ಕೊಡಗು ಜಿಲ್ಲೆಯಲ್ಲಿ 2018 ಮತ್ತು 2019ರಲ್ಲಿ 
ಸಂಭವಿಸಿದ ಭೂಕುಸಿತ ಹಾಗೂ 
ಪ್ರವಾಹದಿಂದಾಗಿ ನದಿಗಳಲ್ಲಿ ಸಂಪೂರ್ಣವಾಗಿ 
ಹೂಳು ತುಂಬಿ ಅವುಗಳ ಹರಿವು ಬದಲಾಗಿ ಹೌದು. 


ರೈತರ ಜಮೀನುಗಳು ಕೊಚ್ಚಿಹೋಗಿರುವುದರಿಂದ 
ಅವರು ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; 


IM 


ಬಂದಿದ್ದಲ್ಲಿ, ನದಿಗಳಲ್ಲಿ ತುಂಬಿರುವ ಹೂಳನ್ನು 
ತೆಗೆದು ನೀರು ಸರಾಗವಾಗಿ ಹರಿಯಲು 
ಅನುವಾಗುವಂತೆ ಸರ್ಕಾರ ಇದುವರೆವಿಗೂ 
ಕ್ರಮ ವಹಿಸದೇ ಇರಲು ಕಾರಣಗಳೇನು ; 


ಯಾವ ಕಾಲಮಿತಿಯೊಳಗೆ ಸದರಿ ನದಿಗಳಲ್ಲಿ 
ತುಂಬಿರುವ ಹೂಳನ್ನು ಹೊರತೆಗೆದು ಅವುಗಳ 
ಸರಾಗ ಹರಿವಿಗೆ ಅವಕಾಶ ಕಲ್ಪಿಸಿ ಆ ಮೂಲಕ 
ರೈತರ ಜಮಿನುಗಳನ್ನು ರಕ್ಷಿಸಲಾಗುವುದು ? 


ಹಾರಂಗಿ ಜಲಾನಯನ ಪ್ರದೇಶ ಹಾಗೂ ನದಿ 
ಪಾತ್ರದಲ್ಲಿ ತೀವ್ರತರವಾಗಿ ಹಾನಿಗೊಳಗಾದ 
ಹಲವಾರು ಪ್ರದೇಶಗಳನ್ನು ತಂತ್ರಜ್ಞರು ಪರಿಶೀಲಿಸಿ, 
ವಿನ್ಯಾಸಗಳಿಗೆ ಅನುಗುಣವಾಗಿ ರೂ.130.00 
ಕೋಟಿಗಳ ಅಂದಾಜು ಪಟ್ಟಿಯನ್ನು ಕಾವೇರಿ 
ನೀರಾವರಿ ನಿಗಮದಿಂದ ತಯಾರಿಸಿದ್ದು, ಪ್ರಸಕ್ತ 
ಆರ್ಥಿಕ ವರ್ಷದಲ್ಲಿ ನಿಗಮದ ಕಾರ್ಯಕ್ರಮದ 
ಕಾರ್ಯಭಾರ ಅಧಿಕವಾಗಿರುವುದರಿಂದ ಸದರಿ 
ಕಾಮಗಾರಿಗಳನ್ನು ಆದ್ಯತೆಯ ಮೇಲೆ ಅಗತ್ಯ 
ಅನುದಾನದೊಂದಿಗೆ ಕೈಗೊಳ್ಳಲು 
ಕ್ರಮವಹಿಸಲಾಗುವುದು. 


ಸಂಖ್ಛೆ:ಜಸಂಇ 24 ಎನ್‌ಎಲ್‌ಎ 2020 


ಯೆ 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


